ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ದಿನಾ೦ಕ: 


ಕರ್ನಾಟಿಕ ವಿಧಾನಪರಿಷತ್ತು 
ಚುಕೆ, ರಹಿತ ಪ್ರಶ್ನೆ 


19-03-2021 ಪ್ರಶ್ನೆ ಸ೦ಖ್ಯೆ: 1445 (1797) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕಾಂತರಾಜ್‌ (ಬಿಎ೦ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 


ಉತ್ತರಿಸುವ ಸಚಿವರು: 


ವಿಷಯ: 


BRC/CRC ಗಳ ಸೇವೆಯನ್ನು ಮುಂದುವರೆಸುವ ಬಗ್ಗೆ 


(ಅ) ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆ (NRDWP) ಯದಡಿ 
BRC/CRC ಗಳನ್ನು ನೇಮಕಾತಿ ಮಾಡಿಕೊಳ್ಳಲು ಬಿಗಧಿಪಡಿಸಿದ್ದ 
ಮಾನದಂಡಗಳೇನು; (ಮಾಹಿತಿ ನೀಡುವುದು) 


(ಆ) ಸದರಿ ಯೋಜನೆಯಡಿ ರಾಜ್ಯದಲ್ಲಿ ನೇಮಕಗೊಂಡಿದ್ದ ಒಟ್ಟಿ ಅಭ್ಯರ್ಥಿಗಳೆಷ್ಟು; 
(ವಿವರವಾಗಿ ಹೆಸರು, ವಿಳಾಸ, ಗಳಿಸಿದ ಅಂಕ, ಮೀಸಲಾತಿ ಬಿಂದು, ಕಾಯ್ದಿರಿಸಿದ 
ಅಭ್ಯರ್ಥಿಗಳನ್ನೊಳಗೊಂಡಂತೆ ಜಿಲ್ಲಾವಾರು ಆಯ್ಸೆಪಟ್ಟೆಯ ಯಥಾಪ್ರತಿಯನ್ನು 
ನೀಡುವುದು) 


(ಇ) ಸದರಿ B್ನC/CRC ಸ೦ಂಯೋಜಕರುಗಳ ಸೇವೆಯನ್ನು ಮುಂದುವರೆಸುವುದರಿಂದ 
ಸರ್ಕಾರಕ್ಕೆ ಆಗುವ ತೊಂದರೆಗಳೇನು; (ವಿವರವಾದ ಮಾಹಿತಿ ಕೊಡುವುದು) 


(ಈ) BRC/CRC ಸಂಯೋಜಕರುಗಳ ಸೇವೆಯನ್ನು ಮುಂದುವರೆಸಲು ಸರ್ಕಾರವು 2 
ಬಾರಿ ನಿರ್ದೇಶನ ವಬೀಡಿದ್ದರೂ ಕೂಡ, ಅಧಿಕಾರಿಗಳು ಆದೇಶ ಮಾಡದಿರಲು 
ಕಾರಣಗಳೇನು; 


(ಉ) ಈ ವಿಚಾರವು Pಂcy disionಗೆ ಸಂಬಂಧಿಸಿದ್ದರೆ, ಸಚಿವ ಸಂಪುಟದಲ್ಲಿ 
ಮಂಡಿಸಿ ಅನುಮೋದನೆ ಪಡೆಯದಿರಲು ಕಾರಣಗಳೇನು; 


(ಊ) ಸಾವಿರ ಪದವೀಧರ ಕುಟುಂಬಗಳಿಗೆ ಜೀವನ ಭದ್ರತೆ ನೀಡುವ ಕಲ್ಯಾಣ 
ಕರ್ನಾಟಕದ ಕನಸಾದ ಈ ಕನಸನ್ನು ಸರ್ಕಾರ ಯಾವ ಕಾಲಮಿತಿಯಲ್ಲಿ 
ನನಸಾಗಿಸುವುದು? 


ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ರಾಜ್‌ ಸಚಿವರು 


